ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಅಂಗನವಾಡಿ ಶಿಕ್ಷಕರಿಗೆ ಮೇಲ್ವಿಚಾರಕರಾಗಿ ಬಡ್ತಿ ನೀಡುವ ಬಗ್ಗೆ 
ಶ್ರೀ ಆರ್‌.ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


216 (392) ಮಾನ್ಯ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಶಿಕ್ಷಕರಿಗೆ ಮೇಲ್ವಿಚಾರಕರಾಗಿ ($uಠೀಡಿ೪/50ಡಿ) ಬಡ್ತಿ 
ನೀಡಲಾಗುತ್ತಿದೆಯೇ; ನೀಡುತ್ತಿದ್ದಲ್ಲಿ, ಅದಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ; 


(ಆ) ಮೇಲ್ವಿಚಾರಕರ ಹುದ್ದೆಗಳನ್ನು ಬಡ್ತಿ ಅಲ್ಲದೆ ನೇರ ನೇಮಕಾತಿಗಳ ಮೂಲಕವೂ ತುಂಬಲಾಗುತ್ತದೆಯೇ; ಅದಕ್ಕಿರುವ 
ಅರ್ಹತೆಗಳೇನು; 


(ಇ) ನೇರ ನೇಮಕಾತಿಗಳನ್ನು ಕೆ.ಪಿ.ಎಸ್‌.ಸಿ. ಮೂಲಕ ಅರ್ಜಿ ಕರೆದು ಆಯ್ಕೆ ಮಾಡಲಾಗುವುದೇ ? (ವಿವರಗಳನ್ನು ನೀಡುವುದು) 


